ಜಾ ನಾ. ಶಿ. ರಂಗರಾಜು 


ಅರಳಗುಪ್ಪೆಯ ಜನ್ನಕೇಶವ ದೇವಾಲಯ 


ಅರಳಗುಪ್ಪೆಯು ಶಿಪಟೂರು ತಾಲ್ಲೂಕು ಕಿಬ್ಬನ 
ಹಳ್ಳಿ ಹೋಬಳಿಯಲ್ಲಿರುವ ಸಣ್ಣ ಗ್ರಾಮ, ಇದು 
'ಬೆಂಗಳೂರು-ಹುಬ್ಬಳ್ಳಿ ರೈಲುಮಾರ್ಗದಲ್ಲಿದೆ. ಬಾಣ 
ಸಂದ್ರದಿಂದ ೫,೬ ಕಿ.ಮೂ. ಹಾಗೂ ತಿಪಟೂರಿನಿಂದ 
೧೬ ಕಿ.ಮೂ. ದೂರದಲ್ಲಿದೆ. ಕೆಲವು ಶಾಸನಗಳಲ್ಲಿ ಈ 
ಗ್ರಾಮವನ್ನು ಅಲರಿಗುಪ್ಪೆ ಎಂದೂ ಕರೆಯಲಾಗಿದೆ. 
'ಕೇಶವದೇವರಿಗೆ ಸಮರ್ಪಿತವಾದ ಹೊಯ್ಸಳ ದೇವಾ 
ಲಯ ಗ್ರಾಮದ ಮಧ್ಯಭಾಗದಲ್ಲಿ ಎತ್ತರವಾದ ಪ್ರದೇಶ 
ದಲ್ಲಿದೆ. ಅದು ಗೋಪುರವಿರುವ ಸುಂದರವಾದ ಏಕಕೂಟ 
ದೇವಾಲಯವಾಗಿದೆ. ಹಳೇಬೀಡಿನ ಕೇದಾರೇಶ್ವರ 
ದೇವಾಲಯ ಹಾಗೂ ಹೊಸಹೊಳಲಿನ ಲಕ್ಷ್ಮೀನರಸಿಂಹ 
ದೇವಾಲಯದ ಆಂಶಗಳನ್ನೊಳಗೊಂಡಿರುವಂತೆ ಕಂಡು 
ರುತ್ತದೆ. 


ದೇವಾಲಯ ಪೂರ್ವಾಭಿಮುಖವಾಗಿ ನಿರ್ಮಾಣ 
ಗೊಂಡಿದೆ. ಗರ್ಭಗೃಹ, ಸುಖನಾಸಿ ಹಾಗೂ ನವರಂಗ 
ಗಳಿಂದ ಕೂಡಿದ್ದು, ಮೂರೂವರೆ ಅಡಿ ಎತ್ತರದ 
`ಜಗತಿಯ ಮೇಲೆ ನಿರ್ಮಿತವಾಗಿದೆ... ಗರ್ಭಗೃಹದ 
ಹೊರಗೋಡೆ. ಹಾಗೂ ವಿಮಾನ-ಇವು ಹದಿನಾರು 
ಮೂಲೆಗಳಿರುವ ನಕ್ಷತ್ಪಾಕಾರವಾಗಿವೆ. ಭಿತ್ತಿಶಿಲ್ಪಗಳ 
ಆಧಾರಪೀಠದಲ್ಲಿ ಶಿಲ್ಪಿಯ ಹೆಸರಾದ “ಹೊನೊಜ' 
ಎಂದು ಇರುವ ಕಾರಣ ಅದೊಂದು ಆಸಕ್ತಿ ಮೂಡಿಸುವ. 
ಹಾಗೂ ಪ್ರಮುಖ ದೇವಾಲಯವಾಗಿದೆ. ಈ ಹೆಸರು 
'ಬೇರೆಲ್ರಿಯೂ ಕಂಡುಬರುವುದಿಐ. ಕೆಲವು ಶಿಲ್ಪಗಳಲ್ಲಿ 
“ಹೊ' ಮತ್ತು “ಚ' ಎಂಬ ಅಕ್ಷರ ಮಾತ್ರ ಕಂಡುಬರು 


ತಡೆ 
ಬ್ರೀ 


1೩೮ 


ದಕ್ಷಿಣಭಾಗದಲ್ಲಿ ಉಗ್ರನರಸಿಂಹ ದೇವಾಲಯ 
ಸೇರ್ಪಡೆಯಾಗಿದೆ. ಇದು ಸ್ಪಷ್ಟವಾಗಿಯೇ ವಿಜಯನಗರ 
ರಚನೆಯಾಗಿದೆ. ಈ ಸೇರ್ಪಡೆಯಿಂದ ಚನ್ನಕೇಶವ 
ದೇವಾಲಯದ ಭಿತ್ತಿಶಿಲ್ಪಗಳ ಮೇಲೆ ಪರಿಣಾಮವುಂಟಾ 
ಗಿದೆ. ಇದರಿಂದ ಮುಖ್ಯ ದೇವಾಲಯದ ಸೌಂದರ್ಯಕ್ಕೆ 
ಕುಂದುಂಟಾಗಿದೆ. 


ಗರ್ಭಗೃಹ ಗರ್ಭಗೃಹದಲ್ಲಿ ಚೆನ್ನಕೇಶವನ 
ಸುಂದರವಾದ ಮೂರ್ತಿಯಿದ್ದು ಹೊಯ್ಸಳ 
ವಿಶಿಷ್ಟ ಲಕ್ಷಣಗಳೆಲ್ಲವೂ ಇದರಲ್ಲಿ ಸುಸ್ಪಷ್ಟವಾಗಿದೆ. 


ಹೊಯ್ಸಳ ಕಲೆಯ ಉತ್ತಮ ಮಾದರಿ ಅದಾಗಿದೆ. ಅದು 
ಬೇಲೂರಿನ ಚನ್ನಕೇಶವನ ಸುಂದರಮೂರ್ತಿಯನ್ನು 
ನೆನಪಿಗೆ ತರುತ್ತದೆ. ಶಿಲ್ಪವು ಆಭರಣಗಳು, ಅಲಂಕರಣ 
ಗಳು, ವಸ್ತ್ರವಿನ್ಯಾಸ ಮೊದಲಾದವುಗಳಿಂದ ಕೂಡಿದೆ. 
ಸುರುಳಿಯಲಂಕಾರ, ಲಶಾಬಳ್ಳಿಗಳ ಸುರಳಿಗಳು, ಕೀರ್ತಿ 
ಮುಖ ಮೊದಲಾದವುಗಳ ಸಮೇತ ಕೆತ್ತಲಾಗಿರುವ 
ಪ್ರಭಾವಳಿಯು ವಿಶೇಷವಾಗಿ ಆಕರ್ಷಕವಾಗಿದೆ. ದೇವರ 
ಅಕ್ಕಪಕ್ಕಗಳಲ್ಲಿ ಇಬ್ಬರು ಆನುಚರೆಯರಿದ್ದಾರೆ, 
ವಿಗ್ರಹವು ಗರುಡಪೀಠದ ಮೇಲೆ ಸಂಭಂಗದಲ್ಲಿ ನಿಂತಿದೆ. 
ಗರ್ಭಗೃಹ ಬೆಳಕುಮಾಳಿಗೆ(18110111 700೧ಯಿಂದ 
ಕೂಡಿದೆ. ಇದರ ಅತ್ಯಂತ ತಳಭಾಗದ ಅಂತಸ್ತಿನಲ್ಲಿ 
ಅಷ್ಟದಿಕ್ಟಾಲಕರ  ಸಂಕೇಶವಿದೆ. ಮೇಲ್ಭಾವಣಿಯ 
ಮಧ್ಯದ ಫಲಕದಲ್ಲಿ ಅಂಕಣಫಲಕದಲ್ಲಿ ಕೆತ್ತಲಾಗಿರುವ 
ಒಂಬತ್ತು ಪದ್ಮಗಳಿವೆ, ರ್ಭಗೃಹದ ದ್ವಾರದಲ್ಲಿ ಸಹ 


ಉತ್ತಮ ಕೆತ್ತನೆ ಕೆಲಸ ಕಂಡುಬರುತ್ತದೆ. ಅದರಲ್ಲಿ 
ಇಬ್ಬರು ವೈಷ್ಣವ. ದ್ವಾರಪಾಲಕರು, ಚಾಚುಭಾಗದ 


ಮೇಲೆ ಕಿರೀಟಮುಖಗಳು ಮತ್ತು ಲತಾಸುರಳಿಗಳ ಪಕ್ಕ 


ಇತಿಹಾಸ ದರ್ಶನ 


ಪ್ರಾತಿನಿಧ್ಯವಿದೆ. ಚಾವಣಿ ಸಹ ಬೆಳಕುಮಾಳಿಗೆ ರೀತಿ 
ಯದೇ ಆಗಿದೆ. . ಮಧ್ಯದ ಪದ್ಮದ ಸುತ್ತ ವಿವಿಧ 
ಅಂತಸ್ತುಗಳಲ್ಲಿ ನಿಧಿಗಳು, ಕಿರೀಟಮುಖಗಳು, ಮಣಿ 


ಮಾಲೆಗಳು, ಗುಲಾಬಿ ಅಲಂಕಾರದ ತೋರಣಗಳು 
ಮೊದಲಾದವು ಇವೆ. 


ಸುಖನಾಸಿ : ಸುಖನಾಸಿಯ ದ್ವಾರವು ಗರ್ಭ 
ಗೃಹದ ದ್ವಾರದಂತೆಯೇ ಇರುವುದಾದರೂ ಸ್ವಲ್ಪ 
ತ್ಯಾಸವಿದೆ.. ಬಾಗಿಲ ಪಕ್ಕನಿಲವಿನಲ್ಲಿ ಜಾಲಂಧ್ರ 
ಗಳಿವೆ. ಲಲಾಟಬಿಂಬದಲ್ಲಿ ಸುಖಾಸನದಲ್ಲಿ ಆದಿಶೇಷನ 
ಮೇಲೆ ಆಸೀನನಾಗಿರುವ ವಿಷ್ಣು ವಿದ್ದು , ಚಾಚುಭಾಗ 
ಅರ್ಲಿ, ೯ ಹ. ಈ) ವಾವ ರ್ದ 
(ಮೇಲ್ಕಟ್ಟು)ದಲ್ಲಿ ಸಣ್ಣ ಗೋಪುರಗಳಿವೆ. ಎರಡು 
ಪಾರ್ಶಗಳಲಿ ವೈಷ್ಣವ ದ್ದಾರಪಾಲಕರಿಬ್ಬರಿದ್ದಾರೆ. 
ಗೆ ವ್‌ 608 ನ ಬ ಗ 


ನವರಂಗ : ನವರಂಗವು ೭ ಮೂ.€೭ ಮೂ.ಗಳ 
ಆಯತಾಕಾರದ ಸಭಾಂಗಣ ಅಂಗಳವಾಗಿದೆ. . ಮಧ್ಯ 
ದಲ್ಲಿ ನಾಲ್ಕು ಕಂಬಗಳಿವೆ, ಪೂರ್ವಕ್ಕೆ ಚಾಚಿಕೊಂಡಿದೆ, 
ಅದಕ್ಕೆ ಆಧಾರವಾಗಿ ಮತ್ತೆ ನಾಲ್ಕು ಸ್ತಂಭಗಳಿದ್ದು, 
ಕಕ್ಸಾಸನ ಹಾಗೂ ರಂಧ್ರಮಯ ಜವನಿಕೆ ಉಂಟಾಗಿದೆ. 
ನವರಂಗದ ಮಧ್ಯದ ನಾಲ್ಕು ಸ್ತಂಭಗಳು ಉರುಳೆಯಾ 
ವೆ ಹಾಗೂ ಸಣ್ಣ ಅಲಂಕರಣಗಳಿಂದ ಕೂಡಿ 
ಚರಕಿಯಂತ್ರಗಳ ಸಹಾಯದಿಂದ ಮಾಡಲ್ಪಟ್ಟಿವೆ. ಅವು 
ಗಳಲ್ಲಿ ತೋರಣಾಲಂಕಾರಗಳು,ಕೀರ್ತಿಮುಖಗಳು ಮತು 


ಲತಾಬಳ್ಳಿಗಳು ಮೊದಲಾದವು ಇವೆ... ಸುಖನಾಸಿಯ 


ರದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೇಲ್ಭಾಗ 

ಗೋಪುರದ ಮೇಲ್ಕಟ್ಟುಗಳಿಂದೊಡಗೂಡಿದ 

ದ ಮಾಡಗಳಿವೆ. ದಕ್ಷಿಣ ಪಾರ್ಶ್ವದ ಗೂಡಿ 

ಹಾಗೂ ಉತ್ತರ ಪಾರ್ಶ್ವದ ಗೂಡಿನಲ್ಲಿ 

ಮಹಿಷಾಸುರಮರ್ದಿನಿ ವಿಗ್ರಹಗಳಿವೆ. ಒಟ್ಟು ಹತ್ತು 
ತ 


ನಾ ಶಸ ಎಲ್ಲೋ ದರಿ ಜ್‌ ಎಂ 
ಭುವನೇಶ್ವರಿಗಳಿವ. ಎಲ್ಲವೂ ಭಿನ್ನ ಭಿನ್ನ 


ಲ 1 2 
2 
ಛಿ 


2 
ಜ್‌.) 
೪ 
ಲಿ ತ 


ಕ್ಲ 


2 
6 


ದ 
ತ 
ಶ್ರಿ 

ಗ 
೫ 


ದಾಗಿದೆ. ಇದರ ಅತ್ಕಂತ ಕೆಳಗಣ ಅಲಂಕಾರಪಟ್ಟಿಯಲ್ಲಿ . 


ಅಷ್ಟದಿಕ್ಟಾಲಕರನ್ನು ಅವರ ವಾಹನಗಳ ಸಮೇತ ಚಿತ್ರಿಸ 
ಲಾಗಿದ್ದು, ಇದರ ಮೇಲೆ ನಿಧಿಗಳ ಆಲಂಕಾರಪಟ್ಟಿ 
ಯಿದ್ದು ಮಧ್ಯೆಮಧ್ಯೆ ಗೋಡೆಗಂಬಗಳಿವೆ. ಮಧ್ಯದ 


ನಿಲವುಗಳಿವೆ.  ಲಲಾಟಬಿಂಬದಲ್ಲಿ ಲಕ್ಷ್ಮೀನಾರಾಯಣನ 
ಭುವನೇಶ್ವರಿ (60186) ಶಿಲೆಯಲ್ಲಿರುವ ಮರದ ಭುವ 
ನೇಶ್ವರಿಯ ಯಥಾಪ್ರತಿಯಾಗಿದೆ. 
ಮಹಿಷಾಸುರಮರ್ದಿನಿ ವಿಗ್ರಹ ; ಇದು ತುಂಬ 
ಸುಂದರವಾಗಿ ಕೆತ್ತಲಾಗಿರುವ ವಿಗ್ರಹ. ಅಷ್ಟಭುಜಗಳಿವೆ. 


ಅಲಂಕೃತವಾಗಿದೆ. ಜಯಫಘಂಟೆ, ಬಾಣ, . ಗುರಾಣಿ 
ಮೊದಲಾದ ಚಿಹ್ನೆಗಳು ವಾಮಹಸ್ತಗಳಲ್ಲಿವೆ. ಬಾಣ. 
ಚಕ್ರ, ಖಡ್ಗ ಮತ್ತು ತ್ರಿಶೂಲ ಬಲಹಸ್ತಗಳಲ್ಲಿವೆ. 


ರಾಕ್ಷಸನನ್ನು ಸಂಹರಿಸುತ್ತಿರುವಂತೆ ಕೆತ್ತಲಾಗಿದೆ. 


ಎ 


ಲು. 


ಗಣೇಶನ ವಿಗ್ರಹವನ್ನೂ ಇದೇ ಶೈಲಿ(ರೀತ್ರಿಯ 
ಕೆತ್ತಲಾಗಿದೆ. ಸುಮಾರು ೫ ಅಡಿ ಎತ್ತರವಿರುವ 
ಕೇಶವನ ಭಗ್ನವಾದ ವಿಗ್ರಹವೊಂದನ್ನು ನವರಂಗದಲ್ಲಿ 
ಇಲಿ 
ಣು 


ಜಿ 
ಬ್‌ 


ಅ 
2. ೬್‌ 


ನವರಂಗದ ಪೂರ್ವಭಾಗದಲ್ಲಿ ಬಾಹುವಿನಂಥ 
ಪ್ರಕ್ಷೇಪಣ(ಜಾಚಿನಲ್ಲಿ) ನಾಲ್ಕು ಸ್ತಂಭಗಳಿವೆ. ಇವುಗಳ 
ಪೈಕಿ ಎರಡು ಹದಿನಾರು ಪಾರ್ಶ್ವಗಳನ್ನುಳ್ಳದ್ದಾಗಿದ್ದು, 
ಅರಗೊಳವಿಯಾಕಾರದ(1406)ದ್ದಾಗಿದೆ ಮತ್ತು 
ಸೂಕ್ಷ್ಮವಿನ್ಯಾಸದ್ದಾಗಿದೆ ಮತ್ತು ಉಳಿಗೆಲಸ ಮಾಡಿದು 
ದಾಗಿದೆ. ಉಳಿದವೆರಡು ತುತ್ತ ತುದಿಯಲ್ಲಿವೆ ಹಾಗೂ 
ಮಧ್ಯಭಾಗದಲ್ಲಿರುವ ನಾಲ್ಕು ಸ್ತಂಭಗಳಂತೆಯೇ ಇವೆ. 


ದೇವಾಲಯವು ಸುಮಾರು ಮೂರೂವರೆ ಅಡಿ 
ಎತ್ತರದ ಜಗತಿಯ ಮೇಲೆ ನಿರ್ಮಿತವಾಗಿದೆ. ದೇವಾ 
ಲಯ ಅಲಂಕಾರಪಟ್ಟಿಗಳಿಂದ ಕೂಡಿದ ಮೇಲುಪಾಯ: 
ದಿಂದ ಕೂಡಿದೆ. ಅವು ಕೆಳಗಿನಿಂದ ಗಜಾಲಂಕಾರಪಟ್ಟಿ, 
ಅಶ್ವದಳದವರು (ಕುದುರೆಸವಾರರು), ಲತಾಬಳ್ಳಿಗಳು, 
ರಾಮಾಯಣ, ಭಾಗವತದ ಕಥೆಗಳು (ಮುಂಭಾಗದಲ್ಲಿ 
ಮಾತ್ರ). ಸಣ್ಣಗೋಪುರದ ಮಾಡ(ಗೂಡು)ಗಳು,ದೇವಾ 
ಲಯದ ಇತರ ಭಾಗಗಳಲ್ಲಿ ಯಾಲಗಳು ಮತ್ತು ಹಂಸ 
ಗಳಿಂದ ಕೂಡಿವೆ. ಈ ಅಲಂಕಾರ ಪಟ್ಟಿಗಳ ಮೇಲೆ ದೈವ, 
ಅರೆ-ದೈವ ಹಾಗೂ ಮಾನವಾಕೃತಿಗಳ ಶಿಲ್ಪಗಳು ಇವೆ, 


ಗೋಡೆಯ ಮೇಲಿರುವ ಶಿಲ್ಪಗಳು-ಆಗ್ನೇಯ 
ಪಾರ್ಶ್ವದಿಂದ : 


೧... ನಿಂತಿರುವ ಭಂಗಿಯಲ್ಲಿ ಲಕ್ಷ್ಮಿ 
೨. ಆದಿಶೇಷನ ಮೇಲೆ ಕುಳಿತಿರುವ (ಆಸೀನ 
ಕಾಡ: 

ಷಾಗಿರುವ) ವಿಷ್ಣು 

೩. ನಾಟ್ಯಗಣೇಶ 

೪. ಸ್ತ್ರೀ-ಪಾದದಿಂದ ಮುಳ್ಳು ತೆಗೆಯುತ್ತಿರುವ 
ಅನುಚರಳೊಡನೆ 

೫, ಅನುಚರೆ 

೬, ಆರು. ಕೈಗಳ 


ನಾಟ್ಯಸರಸ್ವತಿ-ಪದ 


[3 ಕೆ 
ಅಂಕುಶ, ಪುಸ್ತಕ, ಅಕ್ಷಮಾಲೆಗಳನ್ನು ಹಿಡಿದಿರುವುದು ; 
ವೀಣಾವಾದನ(ಮುರಿದಿದೆ) 

೭. ಭೂದೇವಿ 


೮. ನಾಲ್ಕು ಕೈಗಳವಿಷ್ಣು(ಚತುರ್ಭುಜ ವಿಷ್ಣು). 
ಮೇಲುಭಾಗ ಬಲಗೈಯಲ್ಲಿ ಚಕ್ರ, ಮೇಲುಭಾಗ ಎಡ 
ಗೈಯಲ್ಲಿ ಶಂಖ, ಕೆಳಭಾಗ ಎಡಗೈಯಲ್ಲಿ ಗದೆ, ಕೆಳಭಾಗ 
ಬಲಗೈಯಲ್ಲಿ ಅಕ್ಷಮಾಲೆ, ಕೆಳಭಾಗದಲ್ಲಿ ಶಿಲ್ಪಿಯ ಹೆಸರು 
“ಹೊನೊಜ' ಎಂಬುದನ್ನು ಕನ್ನಡದಲ್ಲಿ ಕೆತ್ತಲಾಗಿದೆ 


೯, ಶ್ರೀದೇವಿ-_-ಆಧಾರಪೀಠದಲ್ಲಿ ಶಿಲ್ಪಿಯ 
ಆದ್ಯಕ್ಷರ “ಹೊ' ಎಂದಿದೆ 


೧೦. ವಿತ್ತು ಶೈಲಿಯಲ್ಲಿ ಎಮ್ಮ -ಚೆತುರ್ಭುಜ,್ಮ 


ಲ್ರ 
. ಚಕ್ರ, ಕೆಳಭಾಗದ ಸ ಗ ಇದ್ದೆ ಕೆಳ 
ಭಾಗ ಬಲಗೈಯಲ್ಲಿ ಕಮಲ, ಆಧಾರಪೀಠದಲ್ಲಿ ಶಿಲ್ಪಿಯ 
ಆದ್ಯಕ್ಷರ “ಹೊ' 


೧೨... ವೇಣುಗೋಪಾಲ 


೧೩. ಚತುರ್ಭುಜ ವಿಷ್ಣು-ಮೇಲುಭಾಗ-ಬಲ- 
ಗದೆ, ಮೇಲುಭಾಗ-ಎಡ- ಕಮಲ, ಕೆಳಭಾಗ..ಎಡ-ಚಕ್ರ 
ಮತ್ತು ಕೆಳಭಾಗ-ಬಲ್ಲ ಶಂಖ 


೨ ಲ ಎಳ ದು ದ ಎಷ್ಟ ಇರೆ ನೆ 
೧೪, ಲಕ್ಷಿ £ನರಸಿಂಹ-ಲಕ್ಷಿ ಯ ಪದತಲದಲ್ಲಿ 
ಆನೆ 


ನಿಂತಿರುವುದು : ಬಲಗೈ 
ಗಳು-ಶಂಖ, ಬಾಣ, ಜಟ ಇ ಎಡಗೈಗಳು-_ಪದ್ಮ 


೧೭. ದೇವತೆ-ಆರು ಕೈಗಳು- -ಬಲಗೈ ಗಳು : 
ಅಂಕುಶ; ಎಡಗೈಗಳು- ಶಂಖ. ಪಾಶ 


೧೮. ಧ್ಯಾನಮುದ್ರೆಯಲ್ಲಿ ವಿಷ್ಣು (ಯೋಗ 
ನಾರಾಯಣ) - ಚತುರ್ಭುಜಗಳು.. ಶಂಖ, ಚಕ್ರಧಾರಿ; 


ಧ್ಕಾ ಸ್ಯಾನಪಸ್ಟ ಯಲ್ಬಿ ಎರಡು ಕೈ ಗಳು. ಶಿಲ್ಪಿಯ ಹೆಸರು 
ೂನೊಜ' ಎಂಬುದನ್ನು ತಳಗಡೆ ಕನ್ನಡದಲ್ಲಿ ಕೆತ್ತಿ 


೧೯. ಪುಷ್ಪಾರ್ಪಣೆ ಮಾಡುತ್ತಿರುವ ಅನುಚರೆ 


ಜಗಳ ಸ-ಎಡಗೈ] ಗಳಲ್ಲಿ ಪಾಶ 
ಶಂಖ. ಬಾಣ; ಬಲಗೈ ಚಕ್ಕ, ಉಳಿದೆರಡು. ಕೈಗಳು ನರ 
ಸಿಂಹ ದೇವಾಲಯದ ಗೋಡೆಯಲ್ಲಿ ಸೇರಿಹೋಗಿವೆ 


ೀಲೆ ಆಸೀನಳಾಗಿರು 
 ಕಳಶಗಳನ್ನು, ಹಿಡಿ 


೨೦. ಲಕ್ಷ್ಮ ಮೆತ್ತೆಯ ಮೆ 
ವುದು, ಶಂಖ, ಚಕ್ರ, ಫಲ ಮತ್ತು 


ದಿರುವಳು. ಇಲ್ಲಿಂದ ಕೆಲವು. ಶಿಲ್ಪಗಳು ಮುಚ್ಚ 
ಹೋಗಿವೆ. ಉಗ್ರನರಸಿಂಹ ಸಹ ಸೇರಿದಂತೆ ಉಗ್ರ 


ನರಸಿಂಹ ದೇವಾಲಯದ ಗರ್ಭಗೃಹದ ಒಳಭಾಗದಲ್ಲಿ 
ನೋಡಬಹುದು 


೨೨, ಪದ್ಮ ಮತ್ತು ಫಲಗಳೊಡನೆ ಆನುಚರೆ 
೨೩. ಅನುಚರೆ ಶಿ ಲ್ಬಿಯ ಆದ್ಯಕ್ಷರ ಸಮೇತ 
೨೪. ನಿಂತಿರುವ 


ಭಂಗಿಯಲ್ಲಿ ಲಕ್ಷಿ ಟ್ರ ಜಿತು 
ರ್ಧುಜ- ಪಾಶ, | ಪದ್ಮ ಮತ್ತು ಕತ, ಶಿಲ್ಪಿಯ 
ಹೆಸರು “ಹೊನೊಜ' ಎಂದು ಕನ್ನಡದಲ್ಲಿದೆ. 
೨೫, ಅನುಚರೆ-ಆಧಾರಪೀಠದಲ್ಲಿ `ಹೊ' ಎಂದಿದೆ 
೨೬. ವರಾಹಮೂರ್ತಿ 


ವಿಪಿ ಅನುಚರೆ ತಾ ಆಧಾರಪೀಠದಲಿ “ಹೊ 


ಇತಿಹಾಸ ದರ್ಶನ 


೨೮, ಗರುಡ_ಕನ್ನಡದಲ್ಲಿ 'ಹೊ' ಎಂಬ ಅಕ್ಷರ 


೧ ೦ 

ದೊಡನೆ 

೨೯, ಅನುಚರೆ - ಆಧಾರಪೀಠದಲ್ಲಿ “ಹೊ' 
ಎಂದಿದೆ 

೩೦, ಅನುಚರೆ - ಆಧಾರಪೀಠದಲ್ಲಿ  'ಹೊ' 
ಎಂದಿದೆ 

೩೧. ಗೋವರ್ಧನಗಿರಿಧಾರಿ 

ಓರ ಅನುಚರೆ 

೩೩, ಅನುಚರೆ 

೩೪. ಉಗ್ರನರಸಿಂಹ 

೩೫. ಅನುಚರೆ 

೩೬, ಅನುಚರೆ .. ಆಧಾರಪೀಠದಲ್ಲಿ “"ಹೊ' 


ಎಂದಿದೆ 

೩೭, ವಿಷ್ಣು -ಷಡ್ಬು ಜಗಳು-ಬಲಗೈಗಳು : ಚಕ್ರ 
ಮರಿದಿದೆ. ಅಂಕುಶ್ಕ ಎಡಗೈಗಳು : ಶಂಖ, ಪದ್ಮ , ಫಲ. 
ಶಿಲ್ಪಿಯ ಹೆಸರು "ಹೊನೊಜ' ಎಂದಿದೆ 

೩೮. ವಿಷ್ಣು-ಚತುರ್ಭುಜಗಳು-ಮೇಲೆ ಬಲಗೈ: 
ಶಂಖ, ಮೇಲೆ ಎಡಗೈ : ಚಕ್ರ ; ಕೆಳಗಡೆ ಎಡಗೈ : 
ಅಂಕುಶ ; ಕೆಳಗಡೆ ಬಲಗೈಯಲ್ಲಿ ಗದೆಯಿದೆ 

೩೯. ಅನುಚರೆ 

೪೦, ಅನುಚರೆ 

೪೧. ವಿಷ್ಣು-ಚತುರ್ಭುಜಗಳು-ಮೇಲೆ ಬಲಗೈ- 
ಚಕ್ರ, ಮೇಲೆ ಎಡಗೈ-ಶಂಖ, ಉಳಿದೆರಡು ಕೈಗಳಲ್ಲಿ 
ದೊಡ್ಡ ಹಣ್ಣಿನಂತಿರುವ ಪದಾರ್ಥವಿದ್ದು, ಬಾಯಿ 
ದೊಡ್ಡದಾಗಿ ತೆರೆದಿದೆ 

೪೨, ಇಂದ್ರ-ಗಜವಾಹನ 

೪೩, ಅನುಚರೆ 

ಲಲ, ಅನುಚರೆ 

೪೫, ಗರುಡ-ಲಕ್ಷ್ಮೀನಾರಾಯಣರನ್ನು ಹೊತ್ತು 
ಕೊಂಡಿರುವುದು. ಉಗ್ರನರಸಿಂಹ ದೇವಾಲಯದ ಗರ್ಭ 
ಗೃಹದ ಒಳಭಾಗದಲ್ಲಿ ಕಾಣುವ ಕೊನೆಯ ವಿಗ್ರಹ ಇದುಃ 


ಲ 
೪೬. ವರದರಾಜ-ಅಭಯ ಮತ್ತು ಶಂಖ 
ಗಳೊಡನೆ ಎರಡು ಕೈಗಳು ಮಾತ್ರ ಕಾಣುತ್ತವೆ.ಉಳಿದವು 


ಘು 
ಗೋಡೆಯಲ್ಲಿ ಸೇರಿವೆ... ಆದರೆ ಶಿಲ್ಪಿಯ ಹೆಸರು 


೧ 


೪೭, ನಾಟ್ಯಸರಸ್ವತಿ-ಅಷ್ಟಭುಜಗಳು ; ಎಡಗೈ 
ಗಳು-ಪುಸ್ತಕ, ಪಾಶ, ವೀಣೆ (ಮುರಿದಿದೆ) ಬಲಗೈಗಳು-. 
ತಾಳ, ಆಕ್ಷಮಾಲ, ಉಳಿದವರೆಡು ಮುರಿದಿವೆ. ಎರಡು 
ಪಾರ್ಶ್ವಗಳಲ್ಲಿ ಒಬ್ಬೊಬ್ಬ ಮದ್ದಲೆಗಾರ, ಕೆಳಭಾಗದಲ್ಲಿ 


“ಹೊನೊಜ' ಎಂದಿದೆ 


೪೮. ಪದ್ಮ ಮತ್ತು ಫಲಗಳೊಡನೆ ದೇವತೆ 
೪೯, ಪದ್ಮ ಮತ್ತು ಫಲಗಳೊಡನೆ ದೇವಶೆ 


೫೦. ನಿಂತ ಭಂಗಿಯ ವಿಷ್ಣು-_ಚತುರ್ಭು 
ಗಳು-ಮೇಲೆ ಬಲಗೈ- ಚಕ್ರ; ಮೇಲೆ-ಎಡಗೈ-ಶಂಖ, 
ಕೆಳಗೆ ಎಡಗೈ ಅಭಯ, ಕೆಳಗೆ ಬಲಗೈ ಖಡ್ಗ. ಆಧಾರ 
ಹೀಠದಲ್ಲಿ “ಹೊನೊಜ' ಎಂದಿದೆ 

೫೧. ವರದರಾಜ ಚತುರ್ಭುಜಗಳು. ಮೇಲೆ 
ಬಲಗೈ--ಚಕ್ರ, ಮೇಲೆ ಎಡಗೈ-ಶಂಖ, ಕೆಳಗೆ ಎಡಗೈ 
ಅಭಯ, ಕೆಳಗೆ ಬಲಗೈ ವರದ. ಆಧಾರೆಪೀಠದಲ್ಲಿ 
“ಹೊನೊಜ' ಎಂದಿದೆ 

೫೨. ಅನುಚ। 

೫೩. ಲಕ್ಷ್ಮಿ 

೫೪, ಸೂರ್ಯ-ನಿಂತಭಂಗಿ. ಚತುರ್ಭುಜಗಳು. 
ಮೇಲೆ ಬಲಗೈ- ಚಕ್ರ ; ಮೇಲೆ ಎಡಗೈ-ಕಬ್ಬು ಅಥವಾ 
ಬಾಳೆ ; ಕೆಳಗೆ ಎಡಗೈ ತಾವರೆ, ಕೆಳಗೆ ಬಲಗೈ--ತಾವರೆೆ 


ಸೂರ್ಯನ ತಳಭಾಗದಲ್ಲಿ ಬಿಭಬು-ಬಾಣಧಢಾರಿಗಳಾಗಿ 
ಇಬ್ಬರು ಅನುಚರರು 


೫೫. ತ್ರಿಮೂರ್ತಿ... ಅಷ್ಟಭುಜಗಳು-ಬಲಗೈಗಳು-.. 

ಶ್ರಿ ಶ. ಎಡಗೈಗಳು- ಶಂಖ, 
ಪಾಶ, ಪದ್ಮ ಮತ್ತು ಗುರಾಣಿ. ತಳಭಾಗದಲ್ಲಿ ಇಬ್ಬರು 
ಅನುಚೆರೆಯರು 


ಲಿ 
೫೬, ಅನುಚರೆ 
ದಿ 
ಟು 


೫೮. ವಿಷ್ಣು __ಚತುರ್ಭುಜಗಳು, ಮೇಲೆ ಬಲಗೈ 


ಚಿಕ್ರ, ಮೇಲೆ ಎಡಗೈ ಶಂಖ, ಕೆಳಗೆ ಬಲಗೈ ಪದ್ಮ ಮತ್ತು 
ಕೆಳಗೆ ಎಡಗೈ ಪಾಶ. ಲಕ್ಷಿ ಎಡಭಾಗದಲ್ಲಿ ನಿಂತಿದ್ದಾಳೆ 


3 


೫೯, ವಿಷ್ಣು ಚತುರ್ಭುಜಗಳು. ಮೇಲೆ ಬಲಗೈ 
ಚಕ್ರ, ಮೇಲೆ ಎಡಗೈ ಶಂಖ, ಕೆಳಗೆ ಎಡಗೈ ಅಂಕುಶ, 
ಕೆಳಗೆ ಬಲಗೈ ಖಡ್ಗ ; ಆಧಾರಪೀಠದಲ್ಲಿ “ಹೊ' ಎಂದಿದೆ. 

೬೦. ನಾಗಕನ್ಯೆ 
ನಾಗವನ್ನು ಹಿಡಿದಿರುವಳು 


(ಮೋಹಿನಿ)--ನಗ್ಗೆ-ಯುವತಿ 


೧೪೧ 


೬೨, ವಿಷ್ಣು-ಚತುರ್ಭುಜಗಳು-ಮೇಲೆ ಬಲಗೈ 
ಮತ್ತು ಮೇಲೆ ಎಡಗೈ ದಂಡ ; ಕೆಳ ಎಡಗೈ ಶಂಖ; 
ಕೆಳ ಬಲಗೈ ಚಕ್ರ ; ಲಕ್ಷ್ಮಿ ವಾಮಪಾರ್ಶ್ವದಲ್ಲಿ ನಿಂತಿರು 
ವುದು. ಗರ್ಭಗೃಹದ ಉತ್ತರಭಾಗ 


೬೩, ಬಲರಾಮನಾಗಿ ವಿಷ 
ಗಳು-ಮೇಲೆ ಬಲಗೈ ಅಂಕುಶ, ಮೇಲೆ ಎಡಗೈ ಚಕ್ರ : 
ಕೆಳ ಎಡಗೈ ಶಂಖ, ಕೆಳ ಬಲಗೈ ಅಭಯ, ಆಧಾರಪೀಠ 
ದಲ್ಲಿ "ಹೊ' ಅಕ್ಷರ 


೬೪, ಅನುಚರೆಆಧಾರಪೀಠದಲ್ಲಿ `ಹೊ' 
ಎಂದಿದೆ 


೬ಳ,. ಅನುಚರೆ-"ಹೊ' ಅ ಕ್ಷರವಿದೆ. 


೬೬, ಪರಶುರಾಮನಾಗಿ ವಿಷ್ಣು-ಚತುರ್ಭುಜ 
ಗಳು-ಮೇಲೆ ಎಡಗೈ ಚಕ್ಪ, ಮೇಲೆ ಬಲಗೈ ಪರಶು, ಕೆಳ 
ಎಡಗೈ ಮುರಿದಿದೆ, ಕೆಳ ಬಲಗೈ ಪದ್ಮ. ಆಧಾರಪೀಠದಲ್ಲಿ 


"ಹೊ' ಅಕ್ಷರವಿದೆ 


೬೭, ಹಲಾಯುಧನಾಗಿ ವಿಷ್ಣು-ಚತುರ್ಭುಜ 
ಗಳು-ಮೇಲೆ ಬಲಗೈ ಆಂಕುಶ, ಮೇಲೆ ಎಡಗೈ ಗದೆ 
ಅಥವಾ ದಂಡ, ಕೆಳಗೆ ಎಡಗೈ ವರದ, ಕೆಳಬಲಗೈ ಚಕ್ರ. 
ಆಧಾರಪೀಠದಲ್ಲಿ "ಹೊ' ಅಕ್ಷರವಿದೆ 


೬೮, ಅನುಚರೆ-ಆಧಾರಪೀಠದಲ್ಲಿ “ಹೊ' ಎಂಬ 
೬೯, ಲಕ್ಷ್ಮಿ-ಆಧಾರಪೀಠದಲ್ಲಿ "ಹೊ' ಎಂಬ 


೭೦. ವಿಷ್ಣು-ಹಲಾಯುಧನಾಗಿ ಚತುರ್ಭುಜ 
ಗಳು-ಮೇಲೆ ಬಲಗ್ಗೆ ಆಂಕುಶ, ಮೇಲೆ ಎಡಗೈ ಶಂಖ, 
ಕೆಳ ಎಡಗೈ ಗದೆ ಮತ್ತು ಕೆಳ ಬಲಗೈ ಪದ್ಮ-ಆಧಾರ 


೧೪೨ 


ರ್ಭುಜಗಳು, ಶಂಖ, ಚಕ್ರ, ಅಭಯ, ಮುರಿದಿದೆ. 


"ಹೊ' ಎಂದು ಕನ್ನಡದಲ್ಲಿದೆ 
ಓ,. ಅನುಚರೆ 
೭೩. ವಿಷ್ಣು- ಅಷ್ಟಭುಜಗಳು -- ಬಲಗ್ಗೆ ೈಗಳು 2: 


ಸರ್ಪ, ಪದ್ಮ, ಚಕ್ಪ, ಅಕ್ಷಮಾಲೆ ; ಎಡಗೈಗಳು : ಶಂಖ. 


ಅಂಕುಶ, ಅಭಯ ಮತ್ತು ಪದ್ಮ 


ಪ ೪, ಸಂಭಂಗ ಮತ್ತು ಧ್ಯಾನಮುದ್ರೆಯಲ್ಲಿ 
ನಿಂತಿರುವ ಎಷ್ಟು. ಚತುರ್ಭ್ಮುಜಗಳು. ಮೇಲೆ ಬಲಗ, 


6“ ಲ 
ಚಕ್ರ. ಮೇಲೆ ಎಡಗೈ ಶಂಖಧಾರಿ, ಉಳಿದೆರಡು ಕೈಗಳು 
(ಹಸ್ತಗಳು) ಯೋಗಮುದ್ರೆಯಲ್ಲಿವೆ 


೭೭. ವಿಷ್ಣು-ಚತುರ್ಭುಜಗಳು-ಮೇಲೆ ಬಲಗೆ, 
ಗದೆ, ಮೇಲೆ ಎಡಗೈ ಚಕ್ರ. ಕೆಳಗೆ ಬಲಗೈ ಪದ್ಮ, ಕೆಳಗೆ. 
ಎಡಗೈ ಶಂಖ 


೭೮. ಅನುಚರೆ 


ಆ: ವಾಪಿ 
೭೯, ಆನುಚರಿ 
ನಿರ್ಯಾ ಮುಂ ಎಾದಸು ಭಾರ ಡು ೨ ಎ ಇಂ ಇದ್ಲಿ ಇಡು ಷ್ಸ 
೮೦, ಕಾಳಿಂಗಮರ್ದವ- ಅತ್ತಿತ್ತ ಸಖಿಯರು 
ಸಾತ ಆಟಕೆ ವತಿ 
೮೧. ಪದ್ಮ, ಫಲಸಮೇಶತ ಅನುಚರೆ 


೨... ಅನುಚರೆ-ಶಿಲ್ಪಿಯ . ಹೆಸರಿನ ಆದ್ಯಕ್ಷರ 


`ಚ' ಎಂದು ಕನ್ನಡದಲ್ಲಿದೆ 
ಸ ೧೧೨ 
೮೩. ಅದೇ ಆದ್ಯಕ್ಷರ “ಚ'ದೊಡನೆ ಗರುಡ 


೮೪, ಅನುಚರೆ 


೮೫. ನಿಂತಭಂಗಿಯಲ್ಲಿ ವಿಷ್ಣು-ಚತುರ್ಧ್ಭುಜ 
ಗಳು-ಮೇಲೆ ಬಲಗೈ-ಪದ್ಮ, ಮೇಲೆ ಎಡಗೈ-ಗದೆ, 


ಕೆಳಬಲಗೈ- ಮುರಿದಿದೆ, ಕೆಳಎಡಗೈ ಚಕ್ರ. : ಎರಡು 
ಪಾರ್ಶ್ವಗಳಲ್ಲಿ ಸಖಿಯರು 


ಅದ, ಪೂರಿ 
೮೬... ಅನುಚರೆ 


ಇತಿಹಾಸ ದರ್ಶನೆ 


೮೭, ವಿಷ್ಣು- ನಿಂತಭಂಗಿ- ಚತುರ್ಭುಜಗಳು-- 
"ಚಿಕ್ಕೆ, ಪದ್ಮ, ಫಲ, ಮುರಿದಿದೆ 


ರ, ಕಪಿಪೀಡಿತ ಮೋಹಿನಿ 


ಓ 


೯೦. ವಿಷ್ಣು-ಮಾಧವನಾಗಿ-ನಿಂತಭಂಗಿ.ಮೇಲೆ 
ಖಿ. 


ಕ್ಟ ಜ್‌ 
ಮತ್ತು ಳಎಡಗೈ ಪದ್ಮ 


೯೧. ವರದರಾಜನಾಗಿ ವಿಷ್ಣು-ಚತುರ್ಭುಜ 
ಗಳು-ಮೇಲೆ ಬಲಗೈ ಚಕ್ರ, ಮೇಲೆ ಎಡಗೈನಲ್ಲಿ ಶಂಖ, 
ಕೆಳಗೆ ಬಲಗೈ ಅಭಯ, ಕೆಳ ಎಡಗೈ ವರದ. ಲಕ್ಷ್ಮಿ 
`ಬಲಭಾಗದಲ್ಲಿ ನಿಂತಿರುವಳು 


ವ್ರ ಆನುಚರೆ-ಶಿಲ್ಬಿಯ ಹೆಸರಿನ ಆದ್ಯಕ್ಷರ 


“ಜೆ' ಎಂದು ಕನ್ನಡದಲ್ಲಿದೆ 


ಚು 
ಲ್‌ 


೯೩, ಅನುಚಿರೆ-ಅದೇ ಆದ 
೯೪. ವಿಷ್ಣು-ನಿಂತಿರುವ 


ವರೆಮತ 
ಓಣುಸ್ಸು 


ಭಂಗಿ-ಎಡಗೈಗಳು 


೯೫. ಅನುಚರೆ 

೯೬, ನಿಂತಿರುವ ಭಂಗಿಯ 
ರ್ಭುಜಗಳು-ಮೇಲೆ ಬಲಗೈ ವಜ್ರಾಯುಧ, ಮೇಲೆ 
ಎಡಗೈ ಪಾತ್ರೆ, ಕೆಳ ಎಡಗೈ ಮುರಿದಿದೆ, ಕೆಳ ಬಲಗೈ 
ಅಕ್ಷಮಾಲಾ ಸಮೇತ ಅಭಯ 


೯೭, ಅನುಚರೆ 


ಮೇಲೆ ಬಲಗೈ ಚಕ್ರ, ಮೇಲೆ ಎಡಗ್ಗೆ ಶಂಖ, ಕೆಳ ಬಲಗ್ಗೆ 
ಪದ್ಮ, ಕೆಳ ಎಡಗೈ ಪಾಶ. ತಳಭಾಗದಲ್ಲಿ "ಹೊನೊಜ 
ಎಂದಿದೆ 

೧೦೦. ವಿಷ್ಣು-ಚತುರ್ಭುಜಗಳು- ಮೇಲೆ ಬಲಗ 
ಬಲಗೈ ಪದ್ದ, ಕೆಳ 


2 ಜು 

ಟಗ 
ಅದಿ ತಿ 4 ಬೆ ಧಾಟಿ 
ಹೂನೊಜ' ಎಂದು ತಳಬಾ] ದಲ್ಲಿದೆ 


ಚಕ್ರ--ಮೇಲೆ ಎಡಹಸ್ತ ಶಂಖ, ಕೆಳ 


ಇತಿಹಾಸ ದರ್ಶನ 


೧೦೦, ವಿಷ್ಣು-ಚತುರ್ಭುಜಗಳು, ಮೇಲೆ 
ಬಲಗೈ ಚಕ್ರ, ಮೇಲೆ ಎಡಗೈ ಶಂಖ, ಕೆಳ ಎಡಗೈ ಹಸ್ತ 
ವರದ ಮತ್ತು ಕೆಳ ಬಲಗೈ ದಂಡ. 


೧೦೨. ಲಕ್ಷ್ಮೀನಾರಾಯಣ 

೧೦೩... ಸೂರ್ಯನಾರಾಯಣ.-. 
ಗಳು-ಮೇಲೆ ಬಲಗೈ ಚಕ್ಪ, ಮೇಲೆ ಎಡಗೈ ಶಂಖ, ಕೆಳ 
ಎಡಗೈ ಪದ್ಮ, ಕೆಳ ಬಲಗೈ ಪದ್ಮ, ತಳಭಾಗದಲ್ಲಿ: 
“ಹೊನೊಜ* ಎಂದಿದೆ 

೧೦೪, ಸಂಭಂಗದಲ್ಲಿ ನಿಂತಿರುವ ಎಷ್ಟು ದ 
ಚತುರ್ಭ್ಮುಜಗಳು-ಮುಂದಿನ ಎರಡು ಕೈಗಳು ಅಂಜಲಿ 
ಬದ್ಧವಾಗಿವೆ ; ಹಿಂದೆ ಮೇಲೆ ಬಲಹಸ್ತ-ಚಕ್ರ, ಮೇಲೆ 


ಎಡಹಸ್ತ-ಶಂಖ. ತಳಭಾಗದಲ್ಲಿ "ಹೊನೊಜ' ಎಂದಿದೆ 


೧೦೫. ಶ್ರೀರಾಮನಾಗಿ ವಿಷ 
ಗಳು-ಮೇಲೆ ಬಲಹಸ್ತ ಶಂಖ, ಮೇಲೆ ಎಡಹಸ್ತ ಚಕ್ಪ ; 
ಕೆಳಗೆ ಬಲಹಸ್ತ ಬಾಣ, ಕೆಳಗೆ ಎಡಗೈ ಧನುಸ್ಸು ತಳ; 
ಭಾಗದಲ್ಲಿ "'ಹೊನೊಜ' ಎಂದಿದೆ 


೧೦೬, ಸಂಭಂಗದಲ್ಲಿ ನಿಂತಿರುವ ಅಷ್ಟಭುಜ 
ವಿಷ್ಣು-ಬಲಗೈಗಳು : ಚಕ್ರ, ಗದೆ, ದಂಡ, ತ್ರಿಶೂಲ ; 
ಎಡಗೈಗಳು : ಶಂಖ, ಅಂಕುಶ, ದಂಡ, ಪರಶು. ತಳ. 
ಭಾಗದಲ್ಲಿ "ಹೊನೊಜ' ಎಂದಿದೆ 


-ಚತುರ್ಭುಜಗಳು-ಮೇಲೆ ಬಲ: 


ಹಸ್ತ ಚಕ್ರ. ಮೇಲೆ ಎಡಹಸ್ತ ಶಂಖ, ಕೆಳ ಬಲಹಸ್ಮ: 


ಎರಿ 


೧೧೦. ವಿಷ್ಣು ಸಂಭಂಗದಲ್ಲಿ ನಿಂತಿರುವುದು 
ಮತ್ತು ವೀಣಾವಾದನ ಮಾಡುತ್ತಿರುವುದು : ಚತುರ್ಭುಜ 
ಗಳು-ಮೇಲೆ ಬಲಹಸ್ತ ಚೆಕ್ಚ ಮತ್ತು ಮೇಲೆ ಎಡಹಸ್ತ 
ಶಂಖ 

೧೧೧. ಅನುಚ 

೧೧೨. ಅನುಚರೆ-ಚೆ' ಅಕ್ಷರ ಇದೆ 

೧೦೩, ನೃತ್ಯ ಭಂಗಿಯಲ್ಲಿರುವ ಅಷ್ಟಭುಜ. 
ಏಷ್ಣು ; ಬಲಹಸ್ತಗಳು- ಚಕ್ರ, ಮುರಿದಿದೆ. ಅಭಯ, 


ಣಾ 
ಅಕ್ಷಮಾಲೆ, ಅಂಗುಷ್ಕ ಮತ್ತು ಅನಾಮಿಕಗಳು ಸೇರಿದಂತಿ 


೧೪೩, 


ಅಯಿ 
ಸಮಮುದ್ರ, ಲಂಬಹಸ್ತ, ಕಳಶ, ಮತ್ತು ವಾಮ ಎಡ 


ಭಾಗದಲ್ಲಿ ಲಕ್ಷ್ಮಿ 


೧೧೪, ವಿಷ್ಣು-.ಸಮಭಂಗದಲ್ಲಿ ನಿಂತಿರುವ 
ವಿಷ್ಣಾ. ಮೇಲೆ ಬಲಗ್ಗೆ, ಜಕ್ಕ, ಮೇಲೆ ಚ. ಶಂಖ, 
ಕೆಳ ಎಡಗೈ ಶ್ರಿಶೂಲ ಮತ್ತು ಕೆಳಗೆ ಬಲಗೈ ಪದ್ಮ ; ತಳ 
ಭಾಗದಲ್ಲಿ 'ಅನುಚರರು 

೧೧೫. ಆನುಚರೆ. 


ಭಿತ್ತಿಶಿಲ್ಪಗಳನ್ನು ಬಹುಮಟ್ಟಿಗೆ ಒಂದೇ ತೆರನಾಗಿ 
ಕೆತ್ತಲಾಗಿದೆ. ಅಲಂಕರ ಕಣದ ವೈವಿಧ್ಯ ಹಾಗೂ ಸೂಕ್ಷ್ಮ 
ತೆಯು ಹೊಯ್ಸಳರ ಕಾಲದಲ್ಲಿ ಚತುರಶಿಲ್ಬಿಗಳು ಪಡೆ 
ದಿದ್ದ ಕಲಾಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಕಂಡು 
ಬರುವ ಬಹುಮಟ್ಟಿನ ಶಿಲ್ಪಗಳೆಲ್ಲ ಲಕ್ಷಣದಲ್ಲಿ ವೈ ಷ್ಣ ವ 
ಶಿಲ್ಪಗಳಾಗಿವೆ. ವಿಷ್ಣುವಿನ ಎಲ್ಲ ರೂಪಗಳನ್ನು ಬಹು 
ಮಟ್ಟಿಗೆ ಇಲ್ಲಿ ಚಿತ್ರಿಸಲಾಗಿದ್ದು ಎಲ್ಲೋ ಕೆಲವನ್ನುಳಿದರೆ 


ಮಿಕ್ಕವೆಲ್ಲವು ಸಮಭಂಗ ರೂಪದಲ್ಲಿ ಕೆತ್ತಲಾಗಿದೆ. 
ಪ್ರಮುಖ ದೇವತೆಗಳನ್ನೆಲ್ಲ ಗೋಡೆಯ ಮೇಲ್ಮೈನ 


ಮುನ್‌ಜಾಜಿನಲ್ಲಿ ಕೆತ್ತಲಾಗಿದ್ದು ಅವುಗಳಲ್ಲಿ ಪ್ರತಿ 
ಯೊಂದಕ್ಕೂ ತಳಭಾಗದಲ್ಲಿ ಇಬ್ಬರು ಸಣ್ಣ ಸಣ್ಣ (ಚಿಕ್ಕ) 
ಅನುಚರರನ್ನು ಕೆತ್ತಲಾಗಿದೆ. ಇವುಗಳಲ್ಲದೆ, ಮುಖ್ಯ 
ದೇವತೆಗಳಿಗೆ ಅನುಚರರಾಗಿ ಕೈಗಳಲ್ಲಿ ತಾವರೆ (ಕಮಲ) 


ಮತ್ತು ಫಲವನ್ನು ಹಿಡಿದುಕೊಂಡಿರುವ ಶ್ರೀದೇವಿ 
ಅಥವಾ ಭೂದೇವಿಯರ ಶಿಲ್ಪಗಳಿವೆ (ವಿಗ್ರಹಗಳಿವೆ). 


ತ ಎಲ್ಲ ಶಿಲ್ಜಿ ಗಳ ಮುಖಭಾವ ಒಂದೇ 
ರೀತಿಯಾಗಿದೆ... ಈ ವಿಗ್ರಹಗಳ ಸರಾಸರಿ ಎತ್ತರ 
ಸುಮಾರು ಮೂರು ಅಡಿಗಳಾಗಿವೆ. 


ಎಲ್ಲ ಶಿಲ್ಪಗಳಿಗೂ ವಿಪುಲ ವೈವಿಧ್ಯದ ಸಸ್ಕರಾಶಿಯ 
ಅರ್ಥವೃತ್ತಾಕಾರದ ಪ್ರಭಾವಳಿಯಿದೆ, ಈ ದೇವಾಲ 


ಲ 

ಯದ ಭಿತ್ತಿಶಿಲ್ಪಗಳ ಗಮನಾರ್ಹವಾದ ವಿಶಿಷ್ಟ ಲಕ್ಷಣ 
ವೆಂದರೆ ಅನೇಕ ಶಿಲ್ಪಗಳ ಆಧಾರಪೀಠದ 

“ಹೊನೊಜ' ಅಥವಾ ಅವನ ಹೆಸರಿನ ಆದ್ಯಕ್ಷರ ಹೊ 
ಎಂಬುದು ಇರುವುದಾಗಿದೆ. ಈ ಸುಂದರ ದೇವಾಲಯದ 
ಬಹುಪಾಲು ಶಿಲ್ಪ ಶ್ಬಿಗಳನ್ನು ಕೆತ್ತುವುದರಲ್ಲಿ ಅವನ ಪಾಲು 
ಹಿರಿದಾಗಿರುವಂತಿದೆ. ಈ ಹೆಸರಿನ ಜೊತೆಗೆ ಕೆಲವು ಶಿಲ್ಪ 


೧೮೪ 


ಯರಚೇ ಚ 
ಯನ್ನು ಗುರುತಿಸುವುದು ಕಷ್ಟಕರ. 


ಪ್ರ ಹ ಶೊ ಇ 
“ಚ' ಎಂಬ ಅಕ್ಷರ ಮ ತ್ರದಿಂದಲೇ ಶ್ರಿ 


ಈ ಶಿಲ್ಪಗಳ ಅಂಕಣಫಲಕಗಳ ಮೇಲೆ ಸಣ್ಣ 
ಕಪಾಟವಿದ್ದು, ಇದು ಕೂಡುಗಳು, ಪ್ರಷ್ಟವಿನ್ಯಾಸಗಳ 
ಮಣಿಸರಗಳು, ಅಲಂಕಾರಪಟ್ಟಿಗಳು ಮತ್ತು ಅಲಂಕರಣ 
ಕುಂಡಲ(6005)ಗಳಿಂದ ಶೃಂಗರಿಸಲ್ಪಟ್ಟಿದೆ. ಇದರ 
ಮೇಲ್ಭಾಗದಲ್ಲಿ ಗೋಡೆಯ ಮೇಲ್ಮೈ(ಮೇಲೆ) ಸಣ್ಣ 
ಗೋ ಪುರಗಳಿರುವ ಚಾಚುಭಾಗಕ್ಕೆ ಆಧಾರವಾಗಿರುವಂಥ 
ಗೋಡೆಗಂಬಗಳ ಜೋಡಿಗಳಿವೆ. ತ 


ವಏಿಗ ಹವಿದ್ದು ಇದು ಇಡು ಸಜಗಳಿಂದ ಕೂಡಿದ್ದು ನೆ 
ಭಂಗಿಯಲ್ಲಿದೆ. ದ್ವ್ಷಿಣಕ್ಕೆ ಕೈಹಿಡಿಯ ಮಧ್ಯ 'ಭಾಗದಲ್ಲಿ ಲ ಕಾ 
ಮತ್ತು ಸರಸ್ವತಿಯರ ನರ್ತನಭಂಗಿಯ ವಿಗ್ರಹಗಳಿವೆ; 


ಉತ್ತರ ಕೈಪಿಡಿಯ ಮಧ್ಯದಲ್ಲಿ ಶ್ರೀದೇವಿ ಭೂದೇವಿಯರ 


ಸಮೇತವಾಗಿರುವ ವಿಷ್ಣು ವಿನ ವಿಗ್ರಹಗಳಿವೆ. 


ವಿಮಾನದ ಪೀಠದಲ್ಲಿ ೧೨ ಚೌಕಟ್ಟು(811೩(0) 
ಕೋನಗಳಿದ್ದು, ಸುಖನಾಸಿ ಮುಂಚಾಚಿನಲ್ಲಿ ಮತ್ತೆರಡು 
ಕೋನಗಳನ್ನು ಸೇರಿಸಲಾಗಿದ್ದು, ಮೇಲ್ಭಾಗದಲ್ಲಿ ಒಟ್ಟು 


ಹಾಂ 5 ದಿಸಿ ಇಂದ ವದೆ 
ಹದಿನಾಲ್ಕು ಇವೆ. ಎಲ್ಲ ಕೋನಗಳನ್ನೂ ಮೇಲಿನವರೆಗೂ 
ಸ್ರ 
೧ಶಷಪೇ್‌ಿ 
ಲೆಕೆಳಗು 


ಕಾ 2 ವು 
ಸಾಗಿಸಲಾಗಿದ್ದು, ಅಂತಿಮವಾಗಿ ಸೂಪ್ರಿಯಂಥ ತ 
ಇ. 


ತಾ ಶ್ರ ಗವ ಇಗ ತ. 7 
ಮಾಡಿದ ತಾವರೆಯಲ್ಲಿ ಒಡ್ಡು ಮಾಡಲಾಗಿದೆ. 


ಬ! 


ಶಿಖರದ ಪೂರ್ವಕ್ಕೆ ಮೇಲ್ಭಾಗದಲ್ಲಿ ಸುಖನಾಸಿ 
ಜಾಚು ಇದ್ದು. ಗೇಬಲ್ಲು ತುದಿಯಲ್ಲಿ ವೀರಾಸನ 


ಗರುಡ ವಿಗ್ರಹ ಇರುವುದು. 


ದ 
3 
೧೬ 
ಛಲ) 
ಓ 


ಜಗತಿಗೆ ಇರುವ ಏಕೈಕ ಉಪಾನ(ಮೆಟ್ಟಿಲು) ಎಂದರೆ 

ಜಗತಿಗೆ ಇರುವ ಮೆಟ್ಟಲು 

ಸಾಲಿನ ಆಚೆ ಈಚೆ ಮೇಲ್ಚ್ಜಾಗದಲ್ಲಿ ಸಣ್ಣ ಗೋಪುರಗಳಿ 

ರುವ ಚಾಚುಭಾಗಗಳಿಂದ ಕೂಡಿದ ಸಣ್ಣ ದೇವಾಲಯ 

ಗಳಿವೆ. ದೇವಾಲಯದ ಮುಖ್ಯದ್ವಾರ ತನ್ನ ಮೂಲ 
ಲಕ್ಷಣವನ್ನು ಕಳೆದುಕೊಂಡಿದೆ. 


ಪೂರ್ವ ಪಾಶ್ವ ಹ 


ಹೊಯ್ಸಳ ದೇವಾಲಯ ಇದಾಗಿದೆಯಾದರೂ ಈ ದೇವಾ 
ಲಯದ ಕಾಲವನ್ನು ನಿಗದಿಪಡಿಸಲು ಅನುಕೂಲವಾಗು 
ವಂಥ ಯಾವ ಶಾಸನಗಳೂ ಇಲ್ಲ. ಸು. ಕ್ರಿ.ಶ. ೧೧೨೦ 
ರದು ಎನ್ನಬಹುದಾದ ವಿ ವಿಷ್ಣುವರ್ಧನನ ಶಾಸನ ಈ ಸ್ಡ ಳ 
ದಲ್ಲಿದೆಯಾದರೂ ಈ ದೇ ಚಣಭು ದ ನಿರ್ಮಾಣದ ಬಗ್ಗೆ 


ಅದು ಏನೂ ಉಲ್ಲೆ ಖಿಸಿಲ್ಲ. ಶೈಲಿಯ ದ್ಪ ಓಷ್ಟಿಯಿಂದಲೂ 


ಇದು ವಿಷ್ಣುವರ್ಧನನ ಕಾಲದ್ದೆಂದು ಕಂಡುಬರುವುದಿಲ್ಲ. 
ಹಳೇಬೀಡಿನ ಕೇದಾರೇಶ್ವರ ದೇವಸ್ಥಾನ ಹಾಗೂ ನುಗ್ಗೇ 
ಹಳ್ಳಿ ಮತ್ತು ಹೊಸಹೊಳಲಿನ ಲಕ್ಷ್ಮೀನರಸಿಂಹ ದೇವಾ 
ಲಯಗಳಿಗೂ ಇದಕ್ಕೂ ಇರುವ ಸಾಮೃದಿಂದಾಗಿ ಇದನ್ನು 
ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಕಟ್ಟಲಾ 
ಗಿದೆ ಎಂದು ಸಾಕಷ್ಟು ಖಚಿತವಾಗಿ ಸೂಚಿಸಬಹುದಾಗಿದೆ. 


೧೪೫: 


